ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


307 


ಶ್ರೀ ಬಿ.ಕೆ. ಹರಿಪ್ರಸಾದ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 09.12.2020 
ಭ್ಯ ಪ್ರಶ್ನೆ ಉತ್ತರ 
ಅ. | ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗಾಗಿ | ಹೌದು. ರಾಜ್ಯದಲ್ಲಿ ವಿವಿಧ ಉದತಗಳಗಾಗಿ ಭೂ 
ಭೂ ಸ್ಮಾಧೀನ ಮಾಡದ ಸ್ವಾಧೀನ ಮಾಡಲಾದ ಭೂಮಿಗಳ ವಿವರಗಳನ್ನು 
ಭೂಮಿಗಳ ವಿವರಗಳನ್ನು ಸಕ್ಷಮ ಪ್ರಾಧಿಕಾರಗಳಿಂದ ಸ್ನೀಕೃತಗೊಂಡ ನಂತರ 
ಪಹಣಿಯಲ್ಲಿ ದಾಖಲಿಸಲಾಗಿದೆಯೇ: | ಕಾಲಮಿತಿಯೊಳಗೆ ಪಹಣಿಯಲ್ಲಿ ದಾಖಲಿಸಲು 
ಕ್ರಮವಹಿಸಲಾಗುತ್ತಿದೆ. 
ಆ. | ಪಹಣಿಯನ್ನು ದಾಖಲಿಸಲು ಬಾಕಿ ವಿಭಾಗಾವಾರು ಬಾಕಿ ಇರುವ ಪ್ರಕರಣಗಳು ಈ 
ಇರುವ ಪ್ರಕರಣಗಳ ಸಂಖ್ಯೆ ಎಷ್ಟು: ಕೆಳಕಂಡಂತಿರುತ್ತವೆ: 
ಸೆ | ವಿಭಾಗದ ಹೆಸರು ನ 
1 | ಬೆಂಗಳೂರು ವಿಭಾಗ 15259 
2 | ಮೈಸೂರು ವಿಭಾಗ 19428 
3 | ಬೆಳಗಾವಿ ವಿಭಾಗ 118 
4 | ಕಲಬುರಗಿ ವಿಭಾಗ 1320 
OT ಒಟ್ಟು 36125 
ಇ. | ಎಷ್ಟು ದಿನಗಳೊಳಗೆ ಬಾಕಿ ಇರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಿಂದ 
ದಾಖಲಿಸಲಾಗುವುದು ? ತಡೆಯಾಜ್ಞೆ ಇರುವ ಪ್ರಕರಣಗಳನ್ನು ಪರಿಶೀಲಿಸಿ 
ಭೂಸ್ಥಾಧೀವ ದಾಖಲೆಗಳ ಮಾಹಿತಿಯನ್ನು 
ತಹಶೀಲ್ನಾರರುಗಳಿಗೆ ಕಳುಹಿಸುವಂತೆ ಸಂಬಂಧಪಟ್ಟ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳಿಗೆ ಸೂಚಿಸಲಾಗಿದೆ. 
ಅದರಂತೆ ಮಾಹಿತಿಯ ಸ್ಮೀಕೃತಗೊಂಡ ನಂತರ 
ಜೂರೂರಾಗಿ ಪಹಣಿಯಲ್ಲಿ ಇಂಡೀಕರಿಸುವಂತೆ 
ತಹಶೀಲ್ದಾರರುಗಳಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 
3 Fo | 


ಸಂಖ್ಯೆ:ಕ೦ಇ 120 ಟಔಆರ್‌ಎಂ 2020 


ಫಂ ಎ 
(ಆರ್‌. ಆಶೋಕ) ಮ್‌ 


ಕಂದಾಯ ಸಚಿವರ 


